PE 


ಡಾ| ಅ. ಸುಂದರ 


ಹಿಡಿಂಬ ಪಟ್ಟಣ: ಒಂದು ವಿಮರ್ಶಾತ್ಮಕ ಟಿಪ್ಪಣಿ. 


ಚಿತ್ರದುರ್ಗ ಪ್ರದೇಶದ ಜನರು ಮರೆಯಲಾಗದ 
ಹುಲ್ಲೂರು ಶ್ರೀನಿವಾಸ  ಜೋಯ್ದರು ೧೯೨೮ 
ರಲ್ಲಿಯ' ಚಿತ್ರದುರ್ಗ ಪ್ರಣ ಕೆ ಪ್ರಾಚೀನ ಕಾಲದಲ್ಲಿ 
ಹಿಡಿಂಬ ಕ್ಷೇತ್ರವೆಂಬ ಹೆಸರಿತ್ತೆಂದು ಸ್ಥಳೀಯ ತ 
ಮತ್ತು ಕೆಲವು ನನಗ — ವಿಜಯನಗರೋತ್ತರ 
ಕಾಲದ ಶಾಸನಗಳ ಆಧಾರದ ಮೇಲೆ ಪರಿಶೀಲಿಸಿ 
ದ್ದಾರೆ. ಸ್ಥಳೀಯ ಕಥೆಯಂತೆ ಇದು ಮಹಾಭಾರತ 
ಕಾವ್ಯದ “ಓಡಿಂಬಾಸುರನ ವಾಸ ' ಸ್ಥಳವಾಗಿತ್ತು. ಈಗ 
ಬೆಟ್ಟದ ಮೇಲಿರುವ ಹಿಡಿಂಬೇಶ್ವರ ಜಳವನಬಗುಾ 
ಕ್ರಶ1412ರ ಸ್ಥಳೀಯ ಒಂದು ಶಾಸನದಲ್ಲಿಯ? 
ಶ್ರೀಮನ ೈಹಾನಗರ'" ಬೆಮ್ಮತ್ತನಕಲ್ಲ ಪಟ ಣದಲ್ಲಿ 
ಪಾಂಡುನಂದನ ವ್ಯಕೋದರ ಮಥತ ಹಿಡಿಂಭಕಾಸುರ 
ವಿದಾರಣ ಕಾಲಪ್ರಸನ್ನ ಪ್ರತ್ಯಕ್ಷ ಪರಮೇಶ್ವರ ಶ್ರೀ 
ಸದಾಶಿವಮೂರ್ತಿಶ್ರೀ ಹಿಡಿಂಬನಾಥ ದೇವರು ಎಂದು 
ಗುರುತಿಸಿದರು. ಈ ದೇವಾಲಯದಲ್ಲಿರುವ ಒಂದು 
ಆನೆಯ ಕೋರೆ ಹಲ್ಲನ್ನು ಹಿಡಿಂಬನ ಹಲ್ಲು ಎಂದು 
ಇಲ್ಲಿರುವ ಗುಂಡು ಕಲ್ಲುಗಳಲ್ಲಿ ಒಂದನ್ನು ಭೀಮನ 
ಕಲ್ಲು ಮತ್ತೊಂದನ್ನು ಹಿಡಿಂಬನ ಕಲ್ಲು ಎಂದು ಕರೆ 
ಯಲಾಗುತ್ತಿದೆ. ಈದೇವಾಲಯದ ಉತ್ತರ ಬದಿಗಿದ್ದ 
೧೧ನೇ ಶತಮಾನದ ಶಾಸನವೊಂದರಲ್ಲಿಸ' ಈ ಪ್ರದೇ 
ಶದ ಒಂದು ಭಾಗವನ್ನು ಹಿಡುಂಬಾವನ ಎಂದು 
ವರ್ಣಿಸಿದೆ. ಶ್ರೀ ಗೋಪಾಲಕೃಷ್ಣ ದೇವಾಲಯದ 
ಸಮಾಪದ 1338ರ ಶಾಸನದ" ಪ್ರಕಾರ ಇದು 
ಹಿಡಿಂಬನಾಥ ಪಟ್ಟಣ ವಿಜಯನಗರ ರಾಜ್ಯದ ಅರಸು 
ಸಡಾಪಿವರಾಯನ ಕಾಲದ ಹೊಳಲ್ಕೆರೆಯ ತಾಮ್ರ 
ಶಾಸನ್‌ (ಶಕವರ್ಷ ೧೪೬೦ ಕ್ರಿ.ಶ. ೧೫೩೮) ದಲ್ಲಿ 
ಜನಮೇಜಯ ರಾಜನು ಹಿಡಿಂಬ ಪಟ್ಟಣದಲ್ಲಿ 
ಗೋಪಾಲಕೃಷ್ಣ ದೇವರನ್ನು ಪ್ರತಿಷ್ಠಾಪಿಸಿದನೆಂದಿದೆ. 


ಹಿಡಿಂಬನ ಉಲ್ಲೇಖಗಳ್ಳುಳ್ಳ ಶಾಸನಗಳಲ್ಲಿ 
ಉಚ್ಚಂಗಿ ದುರ್ಗದ ಶಾಸನ್‌ (ಸಂ ೧೪೯)ವೇ 
ಬಹುಶಃ ಅತ್ಯಂತ ಪ್ರಾಚೀನ ಇದರ ಕಾಲಮಾನ 
1046 ಕ್ರಿಶ. ಇದರಲ್ಲಿ. 
ಹಿಡಿಂಬವನವಿದ್ದು ಅಲ್ಲಿ ಹಿಡಿಂಬನು ಸ್ವಯಂಭು ಕಲಿ 


ಇತಿಹಾಸ ದರ್ಶನ 


ಉಚ್ಛಂಗಿ ದುರ್ಗ ಪೂರ್ವಕ್ಕೆ 


ದೇವ ಸ್ವಾಮಿಗೆ ಒಂದು ದೇವಾಲಯವನ್ನು ಕಟ್ಟಸಿದನೆಂ 
ದಿದೆ. ಈ ಶಾಸನದಲ್ಲಿಯ ಮೂರು ನಾಲು ಅಂಶಗಳು 
ಗಮನಾರ್ಹ: ೧) ಹಿಡಿಂಬ ಎಂಬ ಹೆಸರಿನ ಉಲ್ಲೇ 
ಖದ ಪ್ರಾಚೀನತೆ. ೨) ec ವರ್ಣನೆ, 
೩) ಹಿಡಿಂಬನಿಂದ ಸ್ವಯಂಭು ಕಲಿದೇವಸ್ವಾಮಿ 
ಸ್ಥಾಪನೆ ಮತ್ತು ೪) ಹಿಡಿಂಬವನ ಇರುವ ದಿಕ್ಕು 
ಹಿಡಿಂಬ. ನಗರವೆಂದು ಹೇಳಲಾದ ಚಿತ್ರದುರ್ಗವು . 
ಉಚ್ಛಂಗಿ ದುರ್ಗದ ಪೂರ್ವದಲ್ಲಿದೆ. ಆದ್ದರಿಂದ ಬಹಳ 
ಹಿಂದಿನಿಂದಲೂ ಈಗಿನ ಚಿತ್ರದುರ್ಗ ಪ್ರದೇಶದ 
ಒಂದು ಭಾಗವನ್ನು ಹಿಡಿಂಬವನವೆಂದೇ ಕರೆಯಲಾಗು 
ತ್ತಿತೆಂದು ತೋರುವುದು. ಕ್ರಮೇಣ ಬೆಳೆದ ಭಾಗದ 
ಈ ಊರಿಗೆ ಇಸಾಮುದ್ರದ. (ಚಿತ್ರದುರ್ಗತಾ) 
1059ರ ಮತ್ತು ಚಿತ್ರದುರ್ಗದ ಹುಲೆಗುಂದಿಯ 
ಸಿದ್ದೇಶ್ವರ ದೇವಸ್ಥಾನದ ಹಿಂಬದಿಯ 1073ರ ಶಾಸ 
ನದಲ್ಲಿ ಕ್ರಮವಾಗಿ ಸೂಳಂಗಲ್ಲೆರ್ಪತ್ತು ಹಾಗೂ 
"ಸೂಕ ತಲ್ಲು ಎಂದು ನಂತರ ಮಹಾನಗರ 
ಬೆಮ್ಮತ್ತ ಕಲ್ಲಪಟ್ಟಣ' ಎಂದು ಹೆಸರು ಬಂದಿರಬೇಕು. 
ಸು.15ನೇ ಶತಮಾನದಿಂದ ಬೆಮ್ಮತ್ತ ಕಲ್ಲು ಪಟ್ಟಣ 
(1186) ಇಲ್ಲವೆ ಬೆಂ(ಮ್ಮ) ಚನೂರು 
(ಕ್ರಿಶ.1199), ಬೆಂಮತ್ತನೂರು ಪಟ್ಟಣ (1286), 
ಬೆಂಮತ್ತೂರು ಕಲ್ಲು (1391), ಬೆಮ್ಮತನೂರು 
(1355) ಎಂದು ಸುಮಾರು ಆರು ಶಾಸನಗಳಲ್ಲಿ ಇದೆ. 
ಕಾಲಾಂತರದಲ್ಲಿ ಈ ಹೆಸರು ಬದಲಾಯಿಸಿ ಚಿತ್ರ 
ದುರ್ಗವೆಂದು ಕರೆಯಲಾಯಿತು. . ಚಿತ್ರದುರ್ಗ ಎಂಬ 
ಹೆಸರಿನ ವಿವಿಧ ರೂಪಗಳು ಚಿತ್ರ ಹಳ್ಳಿಸೀಮೆ, ಚಿತ್ರ 
ಹಳ್ಳಿನಾಡು, ಚಿತ್ರಕಲ್ಲುದುರ್ಗ, "ವೇ ಮೊದಲಾಗಿ 
ನಾಸನಗಳಲ್ಲಿವೆ 1730ರ ಶಾಸನದಲ್ಲಿ? ಈಗಿನ 
ಹನರಾದ ಚಿತ್ರದುರ್ಗವೆಂದಷ್ಟೇ ಇದೆ. ಆದ್ದರಿಂದ ಈ 
ಪ್ರದೇಶಕ್ಕೆ ಅತಿ ಪ್ರಾಚೀನ ಕಾಲದಿಂದಲೂ ಹಿಡಿಂಬವನ 
/ ಗ್ರಾಮ / ಪುರವೆಂದಷ್ಟೆ ಹೆಸರಿದ್ದು ಮಧ್ಯ 
ಯುಗೀನ ಕಾಲದಲ್ಲಿ ಸೂಳ್ಗಲ್ಲು, ಬೆಂಮತ್ತಕಲ್ಲು ಪಟ್ಟಣ 
ಚಿತ್ರಹಳ್ಳಿ, ಚಿತ್ರಕಲ್ಲುದುರ್ಗವೆಂದು. ಹಳೆಯ ಹೆಸರಿನ 
ಬದಲಾಗಿ : ಕಾಲಕಾಲಕ್ಕೆ ಬಂತೆಂದು ಶಾಸನಗಳಿಂದ 
ಸ್ಪಷ್ಟವಾಗುತ್ತದೆ. 


೮೧ 


ಹಿಂಡಿಬವನದ ಸುತ್ತಮುತ್ತ ಪ್ರದೇಶದಲ್ಲೂ 
ರಾಮಾಯಣ ಮತ್ತು ಮಹಾಭಾರತದಲ್ಲಿ ಬರುವ 
ಹೆಸರುಗಳುಳ್ಳ ಪ್ರದೇಶ ಗಳಿವೆ. ` ಉದಾಃ ಚಿತ್ರದುರ್ಗದ 
ಉತ್ತರಕ್ಕಿರುವ ಜಟಿಂಗ ರಾಮೇಶ್ವರ ಇದರ ಬಗ್ಗೆ ಈ 
ಅಕಾಡೆಮಿಯ 1990ರ. ಸಾಲಿನ ದಾವಣಗೆರೆ ಸಂಕಿರ 
ಣದಲ್ಲಿ ವಿವೇಚಿಸಿದ್ದೇನೆ ಇದಲ್ಲದೆ ಇನ್ನೂ ಕೆಲವು 
ಸ್ಥಳಗಳಿವೆ. ಒಂದೆರಡು ಉದಾಹರಣೆಗಳನ್ನು ಇಲ್ಲಿ 
ಪರಿಶೀಲಿಸುವ, ಚಿತ್ರದುರ್ಗದ ವಾಯುವ್ಯಕ್ಕೆ ಸುಮಾರು 
೧೫೦ ಕಿ.ಮಾ. ದೂರದಲ್ಲಿ ಬನ್ನಿಕೊಪ್ಪ (ಧಾರವಾಡ 
ಜಿಲ್ಲಾಶಿಗ್ಗಾಂವ್‌ ತಾ) ಗ್ರಾಮ ಪ್ರದೇಶದಲ್ಲಿ ಪ ಪ್ರಚಲಿತ 
ದಂತ ಕಥೆಯ ಪ್ರಕಾರ ಅಜ್ಞಾತ ವಾಸದಲ್ಲಿದ್ದ ಪಂಚ 
ಪಾಂಡವರು ಅಲ್ಲಿಯೆ ಇದ್ದ. ಬನ್ನಿ ಮರ (ಶಮೀ 
ವೃಕ್ಷ) ದಲ್ಲಿ ತಮ್ಮ! ಲ್ಲಿಯ ಅಸ್ತ್ರಗಳನ್ನೆಲ್ಲಾ ಅಡಗಿಸಿಟಿದ್ದ 
ರಿಂದ ಆ ಗ್ರಾಮಕ್ಕೆ ಬನ್ನಿಸೊಪ್ಪವೆಂದು ಹೆಸ 
ಬಂತು. ಇಲ್ಲಿಯ ಮೊರು ಶಾಸನಗಳನ್ನು ಹಾಗೂ 
ವಿಶೇಷವಾಗಿ ಭೀಮ (ಭೀಮೇಶ್ವರ) ದೇವಾಲಯ 
ಮತ್ತು ಕೃಷ್ಣ, ಧರ್ಮರಾಯ, ಅರ್ಜುನ ನಕುಲ್ಕ 
ಸಹದೇ ವ್ಯ 'ಕುಂಶೀ ಕಾಳಿಕಾ, ನ ದೇವಾಲಯ 
ಗಳ ಬಗ್ಗೆ ಟಿಪ್ಪಣಿಗಳನ್ನು! ಪ್ರಕಟಿಸಲಾಗಿದೆ. 
ಸು.೮ನೇ ಶತಮಾನದ ಬಾದಾಮಿ ಬಾಲಕ್ಕೆ ಅರಸು 


ವಿಜಯಾದಿತ್ಯನ ಕಾಲದ ಶಾಸ ನದಲ್ಲಿ! ಇಲ್ಲಿಯ 
ಅರ್ಜುನೇಶ್ವ ರ ದೇವರಿಗೆ ಉತ್ತ ತ್ರರಾಪಥ (ಉತ್ತರ 
ಭಾರತ) ದಿಂದ ಬಂದ ಒಬ್ಬ "ವ ೈಕ್ಷಿಯು ಒಂದು 


ದೇವಾಯಲವನ್ನು ಕಟ್ಟಿ ಭೂಮಿದಾನ ಮಾಡಿದನೆಂದು 
ಹೇಳಿದೆ ಮತ್ತು ಈ ದೇವಾಲಯದಲ್ಲಿ ನಂದೀಶ್ವರನನ್ನು 
ಪ್ರತಿಷ್ಠಾಪಿಸಿದನು. ಈ ಶಾಸನವಿರುವ ಸ್ಥಳದಲ್ಲಿಯೆ 
ಧರ್ಮರಾಯನ ಮತ್ತು ಕೃಷ್ಣನ ಅರ್ವಾಚನ ಕಾಲದ 
ಗುಡಿಗಳಿವೆ. ಮೊದಲನೆಯದರಲ್ಲಿ ಪ್ರಾಚೀನ ಕಾಲದ 
ಶಿವಲಿಂಗವಿದೆ. ಇದರ ಗರ್ಭಗುಡಿಯ ಮುಂದಿನ 
ಅಂಕಣದಲ್ಲಿ ಬಂದು ಅಪರೂಪದ ಸು.೨ಮಾ. ಎತ್ತರದ 
ಪುರಷಾಕೃತಿಯ ಶಿಲಾಮೂರ್ತಿ (ಚಿತ್ರ ೧) ಯಿದೆ. 
ಇದನ್ನು ಅರ್ಜುನ ದೇವರೆಂದು ಸ್ಥಳೀಯರು ಹೇಳು 
ತ್ತಾರೆ. ಶಾಸನದ ಅರ್ಜುನೀಶ್ವರನೇ ಈ ಮೂರ್ತಿ 
ಯೆಂದು ಭಾವಿಸಿರಬಹುದು. ಬೆನ್ನಿನ ಹಿಂದೆ ಎರಡೂ 
ಬದಿಗಳಲ್ಲಿ : ಬತ್ತಳಿಕೆಗಳನ್ನು ಬಿಗಿದು ಎಡಗೈಯಲ್ಲಿ 
ಧನುರ್ಧಾರಿಯಾಗಿ, ಬಲಗೈಯಲ್ಲಿ ಬಾಣವನ್ನು 
ಮೇಲ್ಮುಖವಾಗಿ ಹಿಡಿದು ರಾಜೋಚಿತವಾದ ಕರೀ 
ಟವೇ ಮೊದಲಾದ ಆಭರಣಗಳಿಂದ ಅಲಂಕೃತನಾಗಿ 
ಸ್ವಲ್ಪಬಾಗಿ ನಿಂತ ದೃಢ ಮೈಕಟ್ಟಿನ ದ್ವಿಭುಜ ಪುರುಷ 
(ಚತ್ರ ೧) ಎಡಬದಿಯಲ್ಲಿ 'ಬಲಿಗೆ ಹೊಂದಿಕೊಂಡಂತೆ 


೮೨ 


ಒಂದು ಕಪಿಯು ಕುಳಿತು ಹಣ್ಣು ತಿನ್ನುತ್ತಿದೆ. ಅತ್ಯಂತ 
ಗಮನಾರ್ಹ ಲಕ್ಷಣವೆಂದರೆ ಬಲಭುಜಕ್ಕೆ ಹೊಂದಿ 
ಕೊಂಡಂತೆ ಚಕ್ರ ಬಿಲ್ಲುಹಿಡಿದ ಎಡಗೈ ಯಲ್ಲಿದ್ದಂತೆ ಶಂಖ. 
ಆದ್ದರಿಂದ ಇದು ವಿಷ್ಣುವಿನ ಅವತಾರಗಳಲ್ಲೊಂದಾದ 
ಶ್ರೀರಾಮನ ಮೂರ್ತಿಯೆಂದು ಕಾಣುತ್ತದೆ. ಮೂರ್ತಿಯ 
ಮಾಟ, ಶೈಲಿ, ಶಂಖ ಚಕ್ರಗಳ, ಆಭರಣಗಳ, ಉಡಿಗೆ, 
ತೊಡಿಗೆಗಳ ಶೈಲಿಯನ್ನು ಅನುಲಕ್ಷಿಸಿದಾಗ ಈ 
ಮೂರ್ತಿಯು ಸುಮಾರು ೮ನೇ ಶತಮಾನ ಉತ್ತರ ಭಾಗ 
ಇಲ್ಲವೆ ೯ನೇ ಶತಮಾನ ಆದಿಭಾಗದ್ದೆಂದು 'ಹೇಳಬಹುದು. 
ಇದು ಶಾಸನದ ಅರ್ಜುನೀಶ್ವರ ಮೂರ್ತಿಯೇ ಆಗಿದ್ದರೆ 
ಜೊತೆಗೆ ವಿಶೇಷವಾದ ಶಂಖ ಚಕ್ರಗಳನ್ನು ಮತ್ತು ಕು 
ಯನ್ನು ತೋರಿಸಿರುವುದು ಸಾಮಾನ್ಯ ವಾಗಿ "ಸಮಂಜಸವಾ 
ಗುವುದಿಲ್ಲ ಮತ್ತು ಶಾಸನದ ಕಾಲಕ್ಕಿಂತಲೂ ಮೊದಲೆ ಆ 
ಮೂರ್ತಿಯು ಇದ್ದಿರಬೇಕು. ಆದರೆ" ಮೂರ್ತಿಯ ಲಕ್ಷಣ 
ಮತ್ತು ಶೈಲಿಯು "ಅಷ್ಟು ಪ್ರಾಚೀನವಲ್ಲ. ಅರ್ಜುನೇಶ್ವರ 
ವೆಂಬ ಹೆಸರು ಸೂಚಿಸುವಂತೆ ಬಹುಶಃ ಅರ್ಜುನನ 
ಹೆಸರಿನ ಶಿವಲಿಂಗವಿರಬಹದು ಅದನ್ನು ಗುರುತಿಸಬೇ 
ಕಾಗಿದೆ. ಕೃಷ್ಣನ ದೇವಾಲಯದಲ್ಲಿಯ ಮೂರ್ತಿಯು 
ನಿಜಕ್ನೂ "ಸುಮಾರು ೯ನೇ ಶತಮಾನದ ವಿಶೇಷ 
ಮಾದರಿಯ ಸೂರ್ಯ ವಿಗ್ರಹ ದುಸ್ಲಿತಿಯಲ್ಲಿದ್ದ ಈ 
ದೇವಾಲಯಗಳನ್ನು ಅರ್ವಾಚೀನ ಕಾಲದಲ್ಲಿ 
ಮೊದಲಿನ ಕಂಬಗಳೆ" ಮೊದಲಾದುವುಗಳನ್ನು ಉಪ 
ಯೋಗಿಸಿ ಜೀಣೋದ್ದಾರ ಮಾಡಲಾಗಿದೆ. ಇನ್ನು 
ಭೀಮ (ಭೀಮೇಶ್ವರ) “ದೇವಾಲಯವು ಇಟ್ಟಿಗೆಯಿಂದ 
ಕಟ್ಟಲ್ಪಟ್ಟಿದೆ. ಇದರ ಮುಂದಿರುವ 1130ರ ಶಾಸನ 
ದಲ್ಲಿ "ಬನ್ನಿಯೂರ ತೀರ್ಥದ ಶ್ರೀ ಭೀಮೇಶ್ವರ 
ದೇವರು ಎಂದು ದೇವಾಲಯವನ್ನು. ವರ್ಣಿಸುತ್ತದೆ. 
ಇಟ್ಟಿಗೆಗಳ ಅಳತೆ ಆಕಾರ ಮತ್ತು ಲಕ್ಷಣಗಳಿಂದ 
ಭೀಮೇಶ್ವರ ದೇವಾಲಯವು ಕನಿಷ್ಠ ೯ನೇ “ಶತಮಾನ 
ದ್ದೆಂದು ತರ್ಕಿ ಸಬಹುದು. ಒಟ್ಟಿನಲ್ಲಿ ಸುಮಾರು ೮ನೇ 
ಶತಮಾನದ ಪೂರ್ವ ದಲ್ಲಿಯೇ. ಈ ಸ್ಥಳವು ಪಂಚೆ 
ಪಾಂಡವರ ಚಟುವಟಿಕೆಗಳ ನೆಲೆಗಳಲ್ಲಿ ಒಂದಾಗಿದ್ದು 
ತೀರ್ಥ ಕ್ಷೇತ್ರವೆಂಬ ನಂಬಿಕೆ ಬೆಳೆದಿತ್ತೆಂದು 
ಹೇಳಲಡ್ಡಿಯಿಲ್ಲ. 


ಹಿಡಿಂಬವನ (ಅಂದರೆ ಚಿತ್ರದುರ್ಗ) ದ ಉತ್ತರಕ್ಕೆ 
ಸುಮಾರು ೨೦೦ ಕಿ.ಮಿ.ದೂರದಲ್ಲಿಯ ಹಗರಟಗಿಯು 
(ಸುರಪುರ ಪಿಗ್ರ್ರಿಗರ್ಯ ಜಿ)  ಮಹಾಭಾತರ 
ira ಏಕಚಕ್ರ!? ನಗರವೆಂದು ನಂಬಿಕೆ. ಇಲ್ಲಿಯು 
ಂಚಪಾಂಡವರ ಮತ್ತು ಕುಂತಿಯ ಹೆಸರಿನಲ್ಲಿ 


ಇತಿಹಾಸ ದರ್ಶನ 


ಳ್ಳ 


ಸೇವ ಬರತ ೧೧-೧೨ನೇ ಶತಮಾನದ ದೇವಾಲಯಗ 
೪ವೆ16ೆ. ಆದರೆ ಸ್ಥಳೀಯ ಶಾಸನಗಳಲ್ಲಿ ಉಲ್ಲೇಖಿತ 
ವಾದ ದೇವಾಲಯಗಳಲ್ಲಿ ಕೆಲವಾದರೂ ಪಾಂಡವರ 
ಹೆಸರಿನ ದೇವಾಲಯಗಳಾಗಿದ್ದು ಇವುಗಳ ಮೂಲ 
ಹೆಸರುಗಳು . ಬೇರೆ ಇವೆ. ಆದ್ದರಿಂದ ಈ ದೇವಾಲ 
ಯಗಳನ್ನು ಪಾಂಡವರ ಹೆಸರುಗಳಿಂದ ಕಾಲಾಂತರದಲ್ಲಿ 
ಸ್ಥಳೀಯರು ಗುರುತಿಸಲು ಪ್ರಾರಂಭಿಸಿರಬಹುದು. 
ಮತ್ತೆ ಉತ್ತರಕ್ಕೆ ಸುಮಾರು ೧೦೦ "ಕಿಮಿ ದೂರದ 
ಲ್ಲಿಯ ಕುಡುತಿನಿ (ಬಳ್ಳಾರಿ ತಾ. ಬಳ್ಳಾರಿ ಜಿ) 
ಯಲ್ಲಿ ಸುಮಾರು ಕ್ರಿ.ಪೂ.೧೫೦೦- ೧೦೦೦ ವರ್ಷದ, 
ಬೂದಿಗುಡ್ಡೆ  (ಓಿ9೧77೦ಟ೧೦)ಯು ಹಿಡಿಂಬಾಸುರ 
ನನ್ನು ಅಗ್ನಿಸಂಸ್ಥಾರ ಮಾಡಿದ ಕುರುಹು ಎಂದು 
ಪ್ರಶೀತಿ 
ದರೆ, ಇದುವರೆಗೆ ಪಾಂಡುನಂದನರನ್ನು 'ಉಲ್ಲೇಖಿಸುವ 
ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ ಸುಮಾರು ೬೦ಕ್ಕೂ 
ಹೆಚ್ಚುಶಾಸನಗಳು ಚಿತ್ರದುರ್ಗ - ಶಿವಮೊಗ್ಗ - 
ಹಾಸನ ಜಿಲ್ಲೆಗಳ ಪ್ರದೇಶದಲ್ಲಿವೆ. ` ಅವುಗಳಲ್ಲಿ ಭೀಮ, 
ಹಿಡಿಂಬಾಸುರನ ಕಥೆಗೆ ಸಂಭಂದಿಸಿದ ಶಾಸನಗಳು 
ಚಿತ್ರದುರ್ಗ ಪ್ರದೇಶದಲ್ಲಿ ಮಾತ್ರ ಇವೆ. ಕರ್ನಾಟಕದ 
ಉಳಿದೆಡೆಗಳಲ್ಲಿ ಅಪರೂಪವಾಗಿ ಅಲ್ಲೊಂದು 


ಇಲ್ಲೊಂದು ಇಂಥ ಉಲ್ಲೇಖಗಳಿವೆ. ಆದ್ದರಿಂದ ಪಂಚ 


ಪಾಂಡವರ ಅರಣ್ಯವಾಸ ಕಾಲದ ಕಥಾ ಭಾಗದ 
ಕೇಂದ್ರ ಪ್ರದೇಶ ಚಿತ್ರದುರ್ಗ - ಶಿವಮೊಗ್ಗ - 
ಹಾಸನ. ಆದ್ದರಿಂದ ಈ ಕಥೆಗಳು ಅಲ್ಲಲ್ಲಿ "ಮಧ್ಯ 
ಯುಗೀನ ಕಾಲದಲ್ಲಿ ತಮ್ಮ ತಮ್ಮ ಸ್ಥಳಗಳ ಹಿರಿಮೆ 
ಯನ್ನು ಸೂಚಿಸುವುದಕೊ ನೀಸೃರ “ಸ್ಥಳಗಳಿಗೆ ಪಂಚ 
ಪಾಂಡವರ ಸಂಬಂಧವನ್ನು ಕೆಲ್ಪಿಸಿಕೊಂಡಂತೆ ಕಾಣುವು 
ದಿಲ್ಲ. ಹಾಗಿದ್ದಲ್ಲಿ ಇವುಗಳಲ್ಲಿ” ಭೌಗೋಳಿಕ ಸಾಂದ 
ರ್ಜಕ ಹೊಂದಾಣಿಕೆ ಇರುತ್ತಿರಲಿಲ್ಲ. ಆದ್ದರಿಂದ ಈ 
ಕಥೆಗಳ. ಪ್ರಸರಣದಲ್ಲಿ ಐತಿಹಾಸಿಕ ಅಂಶವಿರುವ 
ಹಾಗೆ ಕಾಣುತ್ತದೆ. 
ಪುರಾತತ್ವ ಅವಶೇಷಗಳು 
ಉಲ್ಲೇಖ : ಸಮನ್ವಯ 
ಈಗ ಈ ಪ್ರದೇಶದ ಪ್ರಾಚೀನ ಉಲ್ಲೇಖಗಳನ್ನು 
ಪುಷ್ಟೀಕರಿಸಲು 'ಪುರಾತತ್ವ ಅವಶೇಷಗಳೇನಾದರೂ 
ಇದೆಯೆ ಎಂಬುದನ್ನು ಪರಿಶೀಲಿಸೋಣ. ಈ ನಗರದ 
ಲ್ಲಿಯ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿಯ ಬೇರೆ 
ಬೇರೆ ಕಾಲದ ಜನ ವಾಸ್ತವ್ಯವಿದ್ದ ನೂತನ-ಬೃಹತ್‌ 
ಶಿಲಾ ಸಂಸ್ಕೃತಿಗಳ ನೆಲೆಗಳು, ಗುಹಾ-ಕಲ್ಲಾಸರೆಯ 


ಮತ್ತು ಶಾಸನಗಳ 


ಇತಿಹಾಸ ದರ್ಶನ 


ಇದೆ. ಹೀಗೆಯೇ ಶಾಸನಗಳನ್ನು ಪರಿಶೀಲಿಸಿ : 


ವರ್ಣಚಿತ್ರಗಳು!', ಇತಿಹಾಸ ಆರಂಭಕಾಲದ ನಗರದ 
ಇಟ್ಟಿಗೆ ಕಟ್ಟಡಗಳು, ನಾಣ್ಯಗಳು! ಶಿವಲಿಂಗಗಳು! 
ಗಣೇಶ ಶಿಲ್ಪ, ಕಲ್ಯಾಣ ಚಾಲುಕ್ಕ - ಹೊಯ್ಸಳ - 
ವಿಜಯನಗರ - ನಾಯಕರ ಕಾಲದ ದೇವಾಲಯ 


ಗಳು, ಶಿಲ್ಪಗಳು, ಶಾಸನಗಳು, ಜನವಸತಿ ಗುಹೆಗಳು 


ಅರಮನೆ ಸೋಟೆ ಮೊದಲಾದುವುಗಳು ಹಣಳವಾಗಿನ. 
ಇವುಗಳ ಬಗ್ಗೆ ತಕ್ಕ ಮಟ್ಟಿನ ಅಧ್ಯ [ಯನವೂ2 ಆಗಿದೆ. 


ಮಹಾಭಾರತದ ಹಿಡಿಂಬ ಪಟ್ಟಣದ ಬಗ್ಗೆ 
ತಿಳಿಯಲೆತ್ನಿಸಿದಾಗ ಈ ಪುರಾತತ್ವ ಸಾಂಸ್ಕೃತಿಕ ಕುರು 


ಹುಗಳಲ್ಲಿ ಹೆಚ್ಚು ಪುರಾತನವಾದವುಗಳನ್ನು ಗಣನೆಗೆ 
ತೆಗೆದುಕೊಳ್ಳುವುದು ಸೂಕ್ತ. ನೂತನ (ಸು. ಕ್ರಿ.ಪೂ. 
೨೦೦೦-೮೦೦) - ಬೃಹತ್‌ ಶಿಲಾ (ಸು. ಕ್ರಿ.ಪೂ. 
೧೦೦೦-೨೦೦) - ಇತಿಹಾಸ ಆರಂಭಕಾಲ (ಸು. 


ಕ್ರಿಪೂ.೩೦೦ - ಕ್ರಿ.ಶ.೨೨೦೦) ಸಾಂಸ್ಕೃತಿಕ ಅವಶೇಷ 

ಗಳು ತತ್ಸಂಬಂಧ ವರ್ಣ-ರೇಖಾ ಚಿತ್ರಗಳು ಪಂಚೆ 

ಪಾಂಡವರ ಹಿಡಿಂಬಾಸುರನ ಹೆಸರಿನ ಶಿವಲಿಂಗಗಳು 
ಸಂದರ್ಭದಲ್ಲಿ ಗಮನಾರ್ಹ. 


ಶಿವಲಿಂಗಗಳು 


ಚಂದ್ರವಳ್ಳಿ ಭಾಗದ ಬೆಟ್ಟದಲ್ಲಿಯ ಪ ೦ಚಲಿಂಗೇ 
ಶ್ವರ ಗವಿಯಲ್ಲೆರುವ ಘತ್ತಳೀಗಗಳಲ್ಲ ಐದು ಲಿಂಗಗ್ಯ 
ಳಗೆ ಪಂಚಪಾಂಡವರ ಹೆಸರು ಗಳಿವೆಯಪ್ಪ?' 
ಜೊತೆಗೆ ಹಿಡಿಂಬೇಶ್ವರ ಲಿಂಗವೂ ಇದೆ. 1286ರಲ್ಲಿ 
ಪೆರುಮಾಳ್‌ ದಣನಾಯಕನು _ ಈ ಪಂಚಲಿಂಗಗಳಿಗೆ . 
ದಾನ ಕೊಟ್ಟ ವಿಷಯವನ್ನು? ಮೇಲೆ ಹೇಳಿದೆ. 
ಆದ್ದರಿಂದ ಈ ಲಿಂಗಗಳಿಗೆ ಈ ಹೆಸರುಗಳು ಮಧ್ಯ 
ಯುಗೀನ ಕಾಲದ ಹಿಂದಿನಿಂದಲೂ ಇದೆ ಎಂಬುದು 
ನಿಶ್ಚಿತ. ಇನ್ನು ಲಿಂಗಗಳ ಆಕಾರ, ಲಕ್ಷಣ ಮತ್ತು 
ಅವುಗಳ ಮೇಲಿನ ಬ್ರಹ್ಮಸೂತ್ರ ರೇಖೆಗಳ ಪ್ರಕಾರಗ 
ಳನ್ನು ಪರಿಶೀಲಿಸಿದಾಗ. ಆವುಗಳಲ್ಲಿ ಒಂದೆರೆಡು” ಕ 
೪ನೇಯ ಶತಮಾನದ್ದೆಂದು ಬೇರೆಡೆಯಲ್ಲಿ ತರ್ಕಿಸಿದೆ? 
ಎರಡನೆಯದಾಗಿ ಈ ಪಂಚಲಿಂಗಗಳು ಹಾಗೂ 
ಹಿಡಿಂಬೇಶ್ವರ, ಫಲ್ಲುನೇಶ್ವರದೇವಾಲಯಗಳು 


ಮೂಲತಃ ನಿಸರ್ಗ ಗುಹೆ ಹೆಗಳೇ' ಅನಂತರ ಇವುಗಳಿಗೆ 


ಸಾಧ್ಯವಾದೆಡೆಗಳಲ್ಲಿ ಗೋಡೆಗಳನ್ನು ಮುಂಭಾಗದಲ್ಲಿ 
ಮಂಡಪಗಳನ್ನು ಗುಹೆಯ ಮೇಲೆ ಶಿಖರವನ್ನು 
ನಿರ್ಮಿಸಲಾಗಿದೆ. ಉದಾಃ ಬೆಟ್ಟದ ಮೇಲಿನ ಹಿಡಿಂಬೇ 
ಶ್ವರ | ದೇವಾಲಯದ ದಕ್ಷಿಣ. ದ್ವಾರದ ಗೋಪುರ 
ವನ್ನು2* 1412ರಲ್ಲಿ ಕಟ್ಟಲಾಯಿತು. ಈ ರೀತಿ ಇಲ್ಲಿ 


೮೩ 


ಗುಹೆಗಳಲ್ಲಿ ಲಿಂಗ ಸ್ಥಾಪನೆ ಮಾಡಿರುವುದು ವಿಶೇಷವಾ 
ಗಿದ್ದು ಇವುಗಳ ಪ್ರಾಚೀನತೆಯನ್ನು ಸೂಚಿಸುತ್ತದೆ. ಇಲ್ಲಿಯ 
ದೇವಾಲಯವನ್ನು “ಈ ಪ್ರದೇಶದ ಶಾಸನಗಳಲ್ಲಿ ಹಿಡಿಂಬೇ 
ಶ್ವರ, ಒಡಿಂಭನಾಥ, ಹಿಡಿಂಭದೇವ ಎಂದು ಪದೇ ಪದೇ 
ಉಲ್ಲೇಖಿಸಲಾಗಿದೆ. ಒಂದೆಡೆಯಲ್ಲಿ ಹಿಡಿಂಬನಾಥ ಪಟ್ಟಣ 
ವೆಂದು ವರ್ಣಿಸಿರುವುದು ಗಮನಾರ್ಹ. ಹಿಡಿಂಬ ಪಟ್ಟಣ 
ದಲ್ಲಿ ಯೋಗ್ಯವಾಗಿ ಕ್ರಮೇಣ ಹಿಡಿಂಬೇಶ್ವರ ದೇವಾಲ 
ಯವು ನಿಮಾಣವಾಯಿತೇ ಇಲ್ಲವೇ ಸ್ಥಳೀಯ ಹಿಡಿಂಬೇ 


ಶ್ವರ ದೇವಾಲಯದಿಂದ ಹಿಡಿಂಬನಾಥ ಪಟ್ಟಣ ಎಂದು ' 


ಊರಿಗೆ ಹೆ ಸರು ಬಂತೆ? ಇದರಲ್ಲಿ ಮೊದಲನೇ ೩3 
ಸರಿಯೆಂದು ತೋರುತ್ತದೆ. ಎರಡನೆ ಅನುಮಾನ ಸ 

ದ್ದಲ್ಲಿ ಆ ಹೆಸರು ಮಧ ಯುಗೀನ ಕಾಲದ ಹ 
ಪದೇ ಪದೇ ಬರಬೇಕಿತ್ತು. ಆದರೆ ಈ ಎರಡೂ ದೃಷ್ಟಿ 
ಯಿಂದ ಈ ಸ್ಥಳವು ಹಿಡಿಂಬಾಸುರನ ಕಥೆಗೆ ಸಂಬಂಧಿಸಿರು 
ವುದನ್ನು ಸೂಚಿಸುತ್ತದೆ. ಹೆಸರುಗಳ ಕೂಡ ಮೊದಲಿ 
೦ದಲೆ ಬಂದಿವೆಯೆಂದು ೨೪ದಲ್ಲಿ ತಪ್ಪಾಗಲಾರದು. 


ಲಿಂಗಗಳಲ್ಲಿ ಹಿಂದೆ ಮಯೂರವರ್ಮನ ಶಾಸನ 
ಬಳಿ ಇದ್ದ ಒಂದು ಲಿಂಗ ಮತ್ತು ಹಿಡಿಂಬೇಶ್ವರ 
ಲಿಂಗವು ತೈಲ ಮತ್ತು ಲಕ್ಷಣಗಳಿಂದ ಅವು ಆ 
ಸರಿ: ರಾಜನ ಕಾಲದ್ದೆಂದು ಬೇರೆಡೆಯಲ್ಲಿ ಚರ್ಚಿಸಿ 
ದ್ದೇನೆ ಅವನ ಕಾಲದಲ್ಲಿಯೆ ಬಹುಮಟ್ಟಿಗೆ ಈ 
ಪ್ರದೇಶಕ್ಕೆ ಸಂಬಂಧಿಸಿದಂತೆ ಈ ಕಥೆಯು ಜನ 
ಸಾಮಾನ್ನರ ತಿಳುವಳಿಕೆಯಲ್ಲಿದ್ದರಿಂದ ವೈದಿಕ ಮತಾವ 
ಲಂಬಿಯಾದ ಮಯೂರವರ್ಮನು ಇಲ್ಲಿಯ ತಟಾಕ 
ವನ್ನು ದುರಸ್ತಿಗೊಳಿಸಿದಾಗ ಆ ಮಹಾ ವ್ಯಕ್ತಿಗಳ 
ಹೆಸರಿನಲ್ಲಿ ಲಿಂಗ ಸ್ಥಾಪನೆ ಮಾಡಿರುವ ಸಾಧ್ಯತೆಯಿದೆ. 
ಆ ಕಾಲದಲ್ಲಿ ಇಟ್ಟಿಗೆಯಲ್ಲಿ ದೇವಾಲಯವನ್ನು ಕಟ್ಟು 
ವುದು ಹಿಂದಿನ ಶಾತವಾಹನ ಕಾಲದಿಂದಲೂ 
ಮುಂದುವರೆದಿತ್ತು. ಶಾತವಾಹನ - ಕದಂಬ ಕಾಲದ 
ಇಟ್ಟಿಗೆ ಜೈನ ಶಿವಾಲಯಗಳು ಐಹೊಳೆ - ಪಟ್ಟದ 
ಕಲ್‌, ಹಲಶ್ಶಿ ಹರೀಶಿ, ಬನವಾಸಿ ಹೈಗುಂದಔ 


(ಹೊನ್ನಾವರಹತ್ತಿರ) , ಹಟ್ಟಿಯಂಗಡಿ? (ಕುಂದಾಪುರದ 
ಹತ್ತಿರ) . ಇದ್ದವು. ಬಹುಶಃ ಕಾಲಾಂತರದಲ್ಲಿ ಈ 
ದೇವಾಲಯಗಳು ಜೀರ್ಣಾ ವಸ್ಥೆಯಲ್ಲಿದ್ದುದರಿಂದ 


ಇವುಗಳಲ್ಲಿಯ ಲಿಂಗಗಳನ್ನು ಈ ನಿಸರ್ಗ ಗುಹೆಗಳಲ್ಲಿ 
ಸ್ಥಾಪಿಸಿರಬಹುದೆಂದು ತೋರುತ್ತದೆ. ಎಲ್ಲಿ ಲಿಂಗಗಳು 
ಏಕ ಕಾಲದಲ್ಲಿ ಇಲ್ಲವೆ ಒಬ್ಬನಿಂದಲೇ ಸ್ಥಾಪಿಸಿದಂತೆ 
ಕಾಣುವುದಿಲ್ಲ. ಏಕೆಂದರೆ ಲಿಂಗಗಳೆಲ್ಲವೂ ಶೈಲಿ ಆಕಾರ 
ಲಕ್ಷಣಗಳಲ್ಲಿ ಭಿನ್ನ ಭಿನ್ನವಾಗಿವೆ. ಪಂಚಪಾಂಡವರಲ್ಲಿ 


೮೪ 


ಪ್ರಚಲಿತ ಕಥೆಯಲ್ಲಿ ಮುಖ್ಯ ' ವ್ಯಕ್ತಿಗಳಾದ ಪ್ರಾಯಶಃ 
ಹಿಡಿಂಬಾಸುರ ಮತ್ತು ಭೀಮನ ಹೆಸರಿನಲ್ಲಿ ಲಿಂಗಗಳು 
ಸುಮಾರು ೩-೪ನೇ ಶತಮಾನದಲ್ಲಿ "ಸ್ಥಾಪನೆಯಾಗಿದ್ದು 
ಕ್ರಮೇಣ ೮ನೇ ಶತಮಾನದೊಳಗೆ ಇನ್ನಳಿದ ಪಾಂಡ 
ವರ ಹೆಸರಿನಲ್ಲಿ ಲಿಂಗಗಳಿ ಸ್ಥಾಪನೆಯಾಗಿರಬಹುದು 
ಅಥವ ಕಾಲಾಂತರದಲ್ಲಿ ಅದಲು ಬದಲಾಗಿರಬಹುದು. 
ಕ್ರಮೇಣ ಪಾಂಡವರಿಂದಲೆ ಸ್ಥಾಪನೆಯಾಯಿತೆಂದು 
ದಂತ ಕಥೆ ಬೆಳೆದಿರಬೇಕು. ಆದ್ದರಿಂದ ಈ ಸ್ಥಳಕ್ಕೆ 
ಸಂಬಂಧಿಸಿದಂತೆ ಹಿಡಿಂಬ-ಪಾಂಡವಕ ಕಥೆಯು 
ಬಹುಮಟ್ಟಿಗೆ ೧-೨ನೇ ಶತಮಾನದ ಹೊತ್ತಿಗಾಗಲೆ 
ಜನರಲ್ಲಿ ಪ್ರಚಲಿತವಾಗಿತ್ತೆಂದು ತೋರುತ್ತದೆ. ಇಲ್ಲಿ 
ಮಾತ್ರವಲ್ಲದೆ. ಇತರ ಕೆಲವೆಡೆಗಳಲ್ಲಿಯೂ. ಹೀಗೆಯೆ 
೧- ೨ನೇ ಶತಮಾನದ ಹೊತ್ತಿಗೆ ಅಲ್ಲಲ್ಲಿ ಈ ಮಾಹಾ 
ಕಾವ್ಯಗಳ ಪುರಾಣೋಕ್ತ ವ್ಯಕ್ತಿಗಳಿಗೆ ಸಂಬಂಧಿಸಿದ ಕಥೆ 
ಗಳು. ಜನರಲ್ಲಿ ಪ್ರಚ್ಛಳಿತವಾಗಿತ್ತೆಂಬುದನ್ನು ಬೇರೆಡೆಗ 
ಳಲ್ಲಿ ವಿಮ ಮರ್ಶಿಸಿದ್ದೇವೆ' 


ಇಲ್ಲಿ ಇನ್ನೊಂದು ಅಂಶವನ್ನು ಪರಿಶೀಲಿಸಬೇಕಾ 
ಗುತ್ತದೆ. ಮಾನವ ಜೀವನದ ಮೂಲಭೂತ ಮೌಲ್ಯ 
ಗಳ ಪ್ರತಿಪಾದನೆಯೇ ಪ್ರಮುಖವಾಗಿರುವ ರಾಮಾ 
ಯಣ ಮತ್ತು ಮಹಾಭಾರತ ಮಹಾಕಾವ್ಯ ಗಳಿಂದ 
ಪ್ರಭಾವಿತರಾಗಿ. ಆಯಾಯ ಪ್ರದೇಶಗಳಲ್ಲಿ ಈ ಕಾವ್ಯ 
ಗಳ ಮಹಾ ವ್ಯಕ್ತಿಗಳಿಗೆ ಸಂಬಂಧಿಸಿದಂತೆ ತಮ್ಮ 
ಮ್ಮ ಪ್ರದೇಶಗಳ ಹಿರಿಮೆಯನ್ನು ಹೆಚ್ಚಿಸುವುದಕ್ಕೊಸ್ಕರೆ 
ಇಂಥ ಕಥೆಗಳನ್ನು ಹೇಳುತ್ತಿದ್ದಿರಬಹುದೆ? ಇಲ್ಲವೆ ಈ 
ಕಾವ್ಯ ಗಳ ಕಥೆಗಳಿಗೆ ಸಂಬಂಧಿಸಿದ ವಿವಿಧ ಜನವರ್ಗ 
ಗಳಲ್ಲಿ ಅಂದರೆ ವಾನರರು, ಹಿಡಿಂಬಾಸುರ ವರ್ಗಗಳ 
ಪೀಳಿಗೆಯವರು ತರುವಾಯ ಅವರು ಹೋದೆಡೆಗಳ 
ಲ್ಲೆಲ್ಲಾ ತಮ್ಮ ಹಿಂದಿನ ತಲೆಮಾರಿನ ಈ ಮಾಹನ್‌ 
ವ್ಯಕ್ತಿಗಳ ಕಥೆಗಳನ್ನು ಹೇಳಿಕೊಳ್ಳುತ್ತಾ ಅವರವರ ಹೆಸ 
ರುಗಳಲ್ಲಿ ತಾವಿದ್ದ ಪ್ರದೇಶಗಳನ್ನು ಹಿಡಿಂಬವನ/ 
ಪಟ್ಟಣ. ಕಿಷ್ಕಿಂದಾ ನಗರವೆಂದು ಕರೆದುಕೊಂಡಿರಬಹುದೆ? 
ಅಥವ ಐತಿಹಾಸಿಕವಾಗಿ ಮೂಲಕಥೆಗಳಲ್ಲಿ ಉಲ್ಲೇಖಿತ: 
ಸ್ಥಳಗಳೇ ಇವಾಗಿರಬಹುದೆ? ಈ ಮೂರು ಊಹ್‌ಗಳಲ್ಲಿ 
ವಿರಡನೆಯದು ನಮ್ಮ ಸಧ್ಯದ ವಿಷಯಕ್ಕೆ ಹೆಚ್ಚು 
ಪ್ರಸ್ತುತವಾಗಿದೆ. 


ಹಿಡಿಂಭಾಸುರನ ಪೀಳಿಗೆಯವರು ಬಹುಶಃ ಈ 
ಪ್ರಭೇಶದಲ್ಲಿದ್ದ ಇದನ್ನು "ಹಿಂಡಿಬವನ'ವೆಂದು ತಮ್ಮ 
ಪೂರ್ವಜರ ಹೆಸರಿನಲ್ಲಿ ಕರೆದಿರಲೂ ಸಾಕು. ಕ್ರಮೇಣ 


ಇತಿಹಾಸ ದರ್ಶನ 


ಇಲ್ಲಿ ಒಂದು ಪಟ್ಟಣವನ್ನು ಕಟ್ಟಿರಬಹುದು ಹಿಡಿಂಬ 
ವನವೇ ಹಿಡಿಂಭ ಪಟ್ಟಣವಾಯಿತು. 


ಇಲ್ಲಿಯ ಪುರಾತತ್ವ ಉತ್ಪನನಗಳಲ್ಲಿ ಒಂದಾದ 
ತ ಜಂದರಂತೆ ಬಟ್ಟಿನಲ್ಲಿ ಮೂರು ಸಾಂಸ್ಕತಿಕ 


ಘಟ್ಟಗಳು್‌ ಶೋಧವಾಗಿವೆ;. ಅತ್ಯ 0ತ ಹಿಂದಿನ ನೂತನ - 


Ye (ಹುತ್ರಿ.ಪೂ.೧೮೦೦-೮೦೦), ಕಬ್ಬಿಣ 
ಯುಗದ ಬೃಹತ್‌ ಶಿಲಾ ಸಂಸ್ಕೃತ್ಕಿ (ಸುಕ್ರಿಪೂ. 
೧೦೦೦-೨೦೦) ಮತ್ತು ಇತಿಹಾಸ ಆರಂಭಕಾಲದ 
ಸಂಸ್ಕೃತಿ (ಸುಕ್ರಿಪೂ.೩೦೦ - ಕ್ರಿಶ ೨೦೦) ಕೊನೆ 

ಯಫಟ್ಟವು ನಾಣ್ಯ ಚಲಾವಣೆ, ಲಿಪಿಯ ಬಳಕ್ಕೆ 
ಇಟ್ಟಿಗೆ ಕಟ್ಟಡ ನಿರ್ಮಾಣ ಮೊದಲಾದ ವಿಶಿಷ್ಟ ಲಕ್ಷ 
ಣಗಳುಳ್ಳ ನಾಗರಿಕ ಸಂಸ್ಕೃತಿಯಾಗಿತ್ತು. ಇದರ ಹಿಂದಿನ 
ಘಟ್ಟದಲ್ಲಿ ಗ್ರಾಮೀಣ ಜೀವನದ ಲಕ್ಷಣಗಳಿವೆ. 
ಇದಕ್ಕೂ ಹಿಂದಿನ ಶಿಲಾಯುಧ ಉಪಕರಣಗಳು 
ಹೆಚ್ಚಾಗಿ ಬಳಕೆಯಲ್ಲಿದ್ದ ಘಟ್ಟವು ಹಾಗೆಯೆ. ಆದರೂ 
ಮಧ್ಯದ ಘಟ್ಟದಲ್ಲಿ ' ಪ್ರಥಮವಾಗಿ ಕಬ್ಬಿಣದ ಉಪಕರ 


ಣಗಳು ಆಯುಧಗಳು, ಬಳಕೆಯಲ್ಲಿದ್ದು ಇವರೂ 
ಆರ್ಥಿಕ ಜೀವನದಲ್ಲಿ ಹೆಚ ಕ ಸುಧಾರಣೆ ಆಗಲು 
ಸಾಧ್ಯವಾಯಿತು. ಕೊನೆಯ ಹಂತದ ಕಾಲದಲ್ಲಿಯೆ 


ಮೇಟೆ ತರ್ಕಿಸಿದಂತೆ ree ಕಥೆ ಬಳಕೆಯಲ್ಲಿ 
ದ್ದಿತ್ತು. ಆದ್ದರಿಂದ ಈ ಗ್ರಾಮೀಣ ಎರಡು ಘಟ್ಟಗ 


ಳನ್ನು ಮತ್ತು ನಾಗರೀಕ ಘಟ್ಟವು ಪ್ರಚಲಿತ ಕಥೆಯ ಲ್ಲಿಯ 
ಹೆಸ ರುಗಳಲ್ಲಿ ಸೂಚಿತವಾಗಿದೆಯೇನೊ ಎಂಬ ಸಂಶಯಃ 

ಹಿಡಿಂಬವನ. ಹಿಡಿಂಬಗ್ರಾಮ ಮತ್ತು ಹಿಡಿಂಬ 
ಪಟ್ಟಣ. ಈ ಸಂದರ್ಭದಲ್ಲಿ ಭೀಮ-ಹಿಡಿಂ ಬೆಯ 
ಮಗ ಫಟೋತ್ಸಜನು ಇಲ್ಲಿ ಪಟ್ಟಣವನ್ನು ಕಟ್ಟಿ ಹಿಡಿಂ 

ಬನವನ್ನು ಒಡಿಂಬಪಟ್ಟಣವನ್ನಾಗಿ . ನಿರ್ಮಿಸಿದ ಸ್ಥಳೀಯ 
ಕಥೆಯು. ಅತ್ಯಂತ. ಗಮನಾರ್ಹ. ಆದ್ದರಿಂದ 
ಕ್ರಿ.ಶ.೧-೨ನೇ ಶತಮಾನದ ನಾಗರಿಕ ಘಟ್ಟದ ವಧ 
ಪ್ರಕಾರಗಳ ಇಟ್ಟಿಗೆ ಕಟ್ಟಡಗಳುಳ್ಳ ನಗರಪೆ ಹಿಡಿಂಬ 
ಪಟ್ಟಣವೆಂದು “ಹೇಳಬಹುದು. ಈ ಪ್ರದೇಶದಲ್ಲಿದ್ದ 

ದೊಡ್ಡ ತಟಾಕದಲ್ಲಿ ಬಹುಶಃ ಮಯೂರವರ್ಮನ ` 
ನಂತರ ನೀರಿನ ಅಭಾವದಿಂದಲೆ ಕ್ರಮೇಣ ಜನರು 
ಹಿಡಿಂಬ ಪಟ್ಟಣವನ್ನು ಬಿಟ್ಟು ಸ್ವಲ್ಪ ದೂರದಲ್ಲಿ 
ದೊಡ್ಡ ಬೆಟ್ಟದ' ಪಕ್ಕದಲ್ಲಿ ಅಂದರೆ ಈಗಿನ ಚಿತ್ರದುರ್ಗ 
ಭಾಗದಲ್ಲಿ ಸಟಿಸಿರಡೇಕು. ಆದ್ದರಿಂದ ಅದೇ ಕ್ರಮೇಣ 
ಸೂಳ್ಲಲೆಲ್ಪಿತ್ತು ಬೆಮ್ಮತ್‌ಕಲ್‌ (ಚಿಟ್ಟದ ಬೆನ್ನು ಹತ್ತಿದ) 
ಪಟ್ಟಣವಾಯಿತು. ಸುತ್ತಿನ ಕೋಟಿ' ಕೊತ್ತಳ ಸ 
ವಾದ ಹಾಗೆಲ್ಲ ಚಿತ್ರಕಲ್ಲುದುರ್ಗ ಚಿತ್ರದುರ್ಗವಾ 
ತೆಂದು ತರ್ಕಿಸಬಹುದು. 


ದ ಷಂಷ ಣು ಣು ುು:ಗ;:]್ಭ/್ಭೃ/ಕ). )ಿ)ಿ))ಿ] ವವ್ಲುೌಿ 7ಲ್ಯ್ರ್ರ_. 


ಗ್ರಂಥ ಯಣ 


೧. ಹುಲ್ಲೂರು ಶ್ರೀನಿವಾಸ ತ ೧೯೭೬: 


ಪ್ರ 


ಐತಿಹಾಸಿಕ ಲೇಖನಗ 


"ಚಿತ್ರದುರ್ಗದ ಇತಿಹಾಸ", 
, ಹುಲ್ಲೂರು ಶ್ರೀನಿವಾಸ ಜೋಯಿಸ ಗ್ರಂಥ ಪ್ರಕಟಣ ಸಮಿತಿ, ಚಿತ್ರ ದುರ್ಗ, ಪುಟಗಳು 


೧-೧೪: ಎಪಿಗ್ರಾಫಿ ನ ಕರ್ನಾಟಕಾ, (ಎ.ಕ) ಸಂಪುಟ |, ಶಾಸನ ಸಂಖ್ಯೆ (ಶಾ.ಸಂ) ಚಿತ್ರದುರ್ಗ ೩೨. 


"ಎ.ಕ' ಸಂಪುಟ ಸ॥, ಚಿತ್ರದುರ್ಗ ೧೪ 
ಆದೇ ೧೩. 

ಅದೇ ಸಂ.೬ 

ಅದೇ, ಹೊಳಲ್ಕೆರೆ ಶ್ರ 


೬ ಹೆ... ಬ ಸ. 


"ಸಾತ್‌ ಇಂಡಿಯನ್‌ ಇನ್‌ಸ್ಕಿ ಪ್ಹನ್ಸ್‌', ಸಂಪುಟ 1 ಭಾಗ 1 ಶಾಸಂ.126 
"ಎ.ಕ', ಚಿತ್ರದುರ್ಗ ೪. ೧೨, ೧೪, ೩೨ - ೩೪ ೩೬. 
“ಪರ್ವತದ ಮೂಡಣದೆಸೆಯೊಳು ಹಿಡಿಂಬವಮಾ ಬನದೊಳು 


ಸ್ವಯಂಭು ಕಲೆ ದೇವಸ್ವಾಮಿಯೆಂಬುದು ಆ ದೇವರ್ಗ್ಗೆ 


ದೇಗುಲವ ಮಾಡಿಸಿದಳು ಹಿಡಿಂಬೆ ಹಿಡಿಂಬೇಸ್ವವೆಂಬುದು ಆಲಿಂಗ" (ಸಾಲು 27-29) 


೮. ಅದೇ. ಚಿತ್ರದುರ್ಗ ೭೮ ಮತ್ತು.೮೨. 


೯. ಅದೇ. ಚಿತ್ರದುರ್ಗ, ೨೧, ೫೧, ೮೪; ೪೮ - ೫೧, ೭೬. 


೧೦. ಅದೇ. ಚಿತ್ರದುರ್ಗ ೫೪. 


ಇತಿಹಾಸ ದರ್ಶನ 


೮೫ 


೮೬ 


೧೨. ಈ ಸ್ಥಳವನ್ನು ಸ್ವಲ್ಪ ಮಟ್ಟಿಗೆ ಸೆ ಸೆಪ್ಟೆಂಬರ್‌, ೧೯೯೧, ೫ರಂದು ಇಲ್ಲಿಯ ಧರ್ಮೇಶ್ವರ ಮತ್ತು ಕೃಷ್ಣ 
ದೇವಾಲಯಗಳನ್ನು 'ಮತ್ತು ೮ನೇ ಶತಮಾನದ ಒಂದು ಶಾಸನವನ್ನು ಪರಿಶೀಲಿಸಿದ್ದೇನೆ. | 

೧೩. ಗಟಡಕ್ಷ ರಯ್ಯ. ರು.ಮ;೧೯೯೦: "ಧಾರವಾಡ ಜಿಲ್ಲೆಯಲ್ಲಿ ಮಹತ್ವದ ಇಟ್ಟಿಗೆ ದೇವಾಲಯಗಳು" “ಕರ್ನಾಟಕ 
ಭಾರತಿ, ಸಂಪುಟ ೨೩, ಸಂಚಿಕೆ ೧, ಪುಟ ೧೧೦-೧೫. 

೧೪. "ಸೌತ್‌ ಇಂಡಿಯನ್‌ ಇನ್‌ಸ್ಕಿ: ಪ್ಲನ್ಸ್‌', ಸಂಪುಟ ೧೮ ಶಾ. ಸಂಖ್ಯೆ ೩. 

೧೫. ಚಿತ್ರದುರ್ಗದ ವಾಯುವ್ಯ ಕ್ಕೆ "ಮಾರು ೧೨೦ ಕಿ.ಮಿ. ದೂರದಲ್ಲಿರುವ ಹಾನಗಲ್‌ (ಧಾರವಾಡ ಜಿ.) ಕೂಡ 
UE "ವಿರಾಟನಗರ"ವೆಂದು ಹೇಳಲಾಗುತ್ತಿದೆ. ಇಲ್ಲಿಯೆ ಬಕಾಸುರನನ್ನು ಭೀಮನ ಕೊಂದನೆಂದು ನಂಬಿಕೆ. 
ಇಲ್ಲಿಯ ಒಂದು ದಿಬ್ಬವನ್ನು ಬಕಾಸುರನನ್ನು ಕೊಂದ ಸ್ಥಳವೆಂದು ತೋರಿಸಲಾಗುತ್ತಿದೆ. 

೧೬. ಸುಂದರ, ಅ೧೯೮೨ 'ಟಿಂಪ ಲ್ಸ್‌ ಆಂಡ್‌ ಮಾತೃಕಾ ಪ್ಯಾನಲ್‌ ಫ್ರಂ ಹಗರಟಗಿ", “ಜರ್ನಲ್‌ ಆಫ್‌ ಕರ್ನಾಟಕ 
ಯೂನಿವರ್ಸಿಟಿ” (ಸೋಷಿಯಲ್‌ ಸೈನ್ಸಸ್‌). ಸಂಪುಟ ೧೮, ಪುಟಗಳು ೩೮-೪೧. | 

೧೭. ಶ್ರೀಶ್ಲೆ ಲಾರಾಧ್ಯ, ಎಚ್‌.೧೯೮೩: ಸಂಶೋಧನೆಯ ಹಾದಿಯಲ್ಲಿ, ಆರೋಹಣ ಪ್ರಕಾಶನ, ಚಿತ್ರದುರ್ಗ. 

೧೮. ಕೃಷ್ಣ ಸಂ. ಎಚ್‌ ೧೯೭೦: “ಎಕ್ಷಕವೇಶನ್ಸ್‌ ಆಟ್‌ ಚಂದ್ರವಳ್ಳಿ? 

ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯ ನಿರ್ದೇಶನಾಲಯ, ಕರ್ನಾಟಕ ಸರ್ಕಾರ, ಮೈಸೂರು (ಪ್ರಾ -ಸಂ.ನಿ) ಮತ್ತು 
"ಏನ್ನಿಯೆಂಟ್‌ ಇಂಡಿಯಾ” , ಸಂಚಿಕ, ೪ (ಪುರಾತತ್ವ ಸರ್ವೇಕ್ಷಣ ಕೇಂದ್ರ ಸರ್ಕಾರ ದೆಹಲಿ). 

೧೯. ಸುಂದರ ಅ; ೧೯೭೮: "ಚಿತ್ರದುರ್ಗ ಪರಿಸರ : ಇತ್ತೀಚಿನ ಪುರಾತತ್ವ "ಶೋಧನೆಗಳು", "ಮಾನವಿಕ ಭಾರತಿ” 
ಸಂಪುಟ ೨, ಸಂಚಿಕೆ ೧. ಪು. ೧-೧೫. 

೨೦. ಪಾ.ಸಂ.ನೀ. ೧೯೨೯ರ ವಾರ್ಷಿಕ ವರದಿ, ಪುಟಗಳು ೧೪-೨೨. 

೨೧. “ಎಕ? ಸಂಪುಟ 20, ಶಾ.ಸಂ. ಚಿತ್ರದುರ್ಗ ೩೨. ಸಾಲುಗಳು ೫೩-೫೪...ಆ ತೀರ್ಥ ಶ್ರೀ ಧರ್ಮೇಶ್ವರ 
ದೇವರು ಶ್ರೀ ಭೀಮೇಶ್ವರ ದೇವರು ಶ್ರೀ ಅರ್ಜುನೇಶ್ವರ ದೇವರು ಶ್ರಿ ಲಕುಲೇಶ್ವರ ದೇವರು ಶ್ರೀ ಸಹದೇವೇಶ್ವರ 
ದೇವರುಯಿಂತೀ ಪಂಚಲಿಂಗ ದೇವರೊಳಗಾದ ದೇವರು". 

೨೨. ಅದೇ. 

೨೩. ಸುಂದರ, ಅ; ೧೯೭೮ : ಅದೇ ಕಡೆ 

೨೪. “ಎ.ಕ.' ಚಿತ್ರದುರ್ಗ ೧೪. ಸಾಲುಗಳು ೧೫-೧೬. 

೨೫. ಸುಂದರ, ಅ; ೧೯೭೮ : ಅದೇ ಕಡೆ. 

೨೬. ರಾಜಶೇಖರಪ್ಪ ಬಿ; ೧೯೮೪ : ಚಂದ್ರವಳ್ಳಿ ಶಾಸನದ ಮೇಲೆ ಹೊಸಬೆಳಕು” 

“ಕನ್ನಡ ಸಾಹಿತ್ಯ ಪರಿಷತ್‌ ಪತ್ರಿಕೆ”. ೦.೫೯, ಸಂಚಿಕೆ ೨, ಬೆಂಗಳೂರು, ಪುಟಗಳು ೧-೧೨. 

೨೭. ಸುಂದರ, ಅ; ೧೯೭೨ ; ಸಾ ಚಾಲುಕ” ಪೂರ್ವದ ಒಂದು ಇಟ್ಟಿಗೆಯ ಕಟ್ಟಡ, "ಕರ್ನಾಟಕ 
ಭಾರತಿ', ಕರ್ನಾಟಕ ವಿಶ್ವವಿದ್ಯಾಲಯ, ಸಂಪುಟ ೫, ಸಂಚಿಕೆ ೩, ಪುಟಗಳು ೩೫- ೪೨. 

೨೮. ಸುಂದರ, ಅ; ೧೯೭೯ ; 'ಸಮ್‌ ನೋಟ್‌ವರ್ದಿ ಆಂಟಿಕ್ವಿಟಿಸ್‌ ಆಫ್‌ ಬನವಾಸಿ ಏರಿಯ", *ಕ್ವಾರ್ಟದ್ಲಿ 
ಜರ್ನಲ್‌ ಆಫ್‌ ದಿ ಮಿಥಿಕ್‌ ಸೊಸೈಟಿ' » ಸಂಸೆ ಸಂಖ್ಯೆ ತೆ ಪುಟಗಳು, ೧೬೪-೧೭೦. 

೨೯. ಸುಂದರ ಅ; ೧೯೭೯ : 'ಬುದ್ದಿಸ್ಟ್‌ ಸ್ಕಲ್ಪರ್ಸ್‌ ಇನ್‌ ನಾರ್ತ್‌ ಕೆನರ ಡಿಸ್ಕ ಕ್ಟ್‌ೆ, ದೇರ ಇಂಫ್ಲಿಕೇಶನ್ಸ್‌” 
“ಜರ್ನಲ್‌ ಆಫ್‌ ದಿ ಕರ್ನಾಟಕ ಹಿಸ್ಪಾ ಸ್ಟಾರಿಕಲ್‌ ರಿಸರ್ಡ್‌ ಸೊಸೈಟಿ' , ಸಂ xN, ಸಂ.೨. 

೩೦. ಸುಂದರ ಅ; ೧೯೭೨ "ದಕ್ಷಿಣ ಕನ್ನಡದ ಪ್ರಾಚೀನತಮ ಸ ಸಾಂಸ್ಕೃತಿಕ ಅವಶೇಷಗಳು", "ಸುದರ್ಶನ'(ಡಾ. 
ತೋನ್ಸೆ ಮಾಧವ ಅನಂತ ಪೆ ಪ್ರೆ ಅಭಿನಂದನ ಗ್ರಂಥ). ಪುಟಗಳು ೧೦೨-೧೦೪. 

೩೧. ಸುಂದರ ಅ; ೧೯೯೨ : "ಹಂಪಿ; ದಿ ಏನ್ದಯೆಂಟ್‌ ಕಿಷ್ಕಿಂಧಾ", “ದಾ.ವಿಸ್‌. ಪಾಠಕ್‌, ಫೆಲಿಸಿಟೇಶನ್‌ 
ವಾಲ್ಕುಂ' (ಪ್ರಕಟಣೆಯಲ್ಲಿದೆ) . 
ಸುಂದರ ಅ; ೧೯೯೦ : "ಜಟಿಂಗ ರಾಮೇಶ್ವರದಲ್ಲಿಯ ಪ್ರಾಗೈತಿಹಾಸಿಕ ಅವಶೇಷಗಳು ಮತ್ತು ಐತಿಹ್ಯ", “ಇತಿಹಾಸ 
ದರ್ಶನ' ಸಂ.೬, 
ಸುಂದರ. ಅ; ೧೯೯೧ : "ಪಿ ಬ್ರ ಹಿಸ್ಪಾರಿಕ್‌ ಅಂಡ್‌ ಪ್ರೋಟೊ ಹಿಸ್ಬಾರಿಕ್‌ ಕಲರ್ಸ್‌ ಆಫ್‌ ದಕ್ಷಿಣ ಕನ್ನಡ" 
“ಪರ್‌ಸ್ಪೆಕ್ಟಿವ್ಸ್‌ ಆನ್‌ ದಕ್ಷಣ ನ್ನ ಡ “ಅಂಡ್‌ ಕೊಡಗು, ಮಾಗಳೊರು ಯೂನಿವರ್ಸಿಟಿ. ಡೆಸಿನಿಯಲ್‌ ವಾಲ್ಕೂಂ, 
ಮಂಗಳೂರು. 

೩೨. ಸುಂದರ ಅ; “ಇಂಡಿಯನ್‌ ಆರ್ಕಿಯಾಲಜಿ, ಎ ರಿವ್ಯೂ', ೧೯೭೭-೭೮. 


“ಇತಿಹಾಸ ದರ್ಶನ 


